ಕರ್ನಾಟಿಕ ವಿಧಾನ ಪರಿಷತ್ತು 


17 ಹುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [ಅರ 


2 | ಸದಸ್ಯರಹೆಸರು 


ಶ್ರೀ ಎಸ್‌.ರವಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 


3 ಉತ್ತರಿಸಬೇಕಾದ ದಿನಾಂಕ 


16.03.2022 


ಬಂದಂತಹ ಅರ್ಜಿಗಳೆಷ್ಟು; 
ವಿಲೇವಾರಿಯಾದ ಅರ್ಜಿಗಳೆಷ್ಟು; 
ಬಾಕಿ' ಉಳಿದಿರುವ ಅರ್ಜಿಗಳೆಷ್ಟು; 
(ತಾಲ್ಲೂಕುವಾರು/ಗ್ರಾಮವಾರು 
/ಪ್ರಕರಣವಾರು ವಿವರ ಒದಗಿಸು 
ವುದು) 


/ | ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಕ್ರ ಪ್ರಶ್ನೆ ಉತ್ತರೆ 

ಸಂ - 

ಅ) |ಕಳೆದ3 ವರ್ಷಗಳಲ್ಲಿ ಬೆಂಗಳೂರು | ಕಳೆದ 3 ವರ್ಷಗಳಲ್ಲಿ ಪೋಡಿ ಮುಕ್ತ ಗ್ರಾಮ ಅಭಿಯಾನ 
ಗ್ರಾಮಾಂತರ ಮತ್ತು ರಾಮನಗರ | ಯೋಜನೆಯಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು 
ಜಿಲ್ಲೆಗಳ" ಎಷ್ಟು ಹೋಬಳಿಗಳಲ್ಲಿ | ರಾಮನಗರ ಜಿಲ್ಲೆಗಳ ಹೋಬಳಿಗಳಲ್ಲಿ ಸಾಧಿಸಿದ ಪುಗತಿ 
ಪೋಡಿ ಮುಕ್ತ ಗ್ರಾಮ ಅಭಿಯಾನ | ವಿವರ 
ವನ್ನು ಕೈಗೊಳ್ಳಲಾಗಿದೆಯೇ; | ಜಿಲ್ಲೆ: ಬೆಂಗಳೊರು ಗ್ರಾಮಾಂತರ 
(ಸಂಪೂರ್ಣ ವಿವರ ನೀಡುವುದು) ಅಳತೆ 

' ಕಾರ್ಯ 
ಭ್ರ ಹೋಬಳಿ ಗೊಂಡ 
ಸಂ| ತಾಲೂಕು ಸಂಚ್ಯೆ ಕೈಗ 

ಗ್ರಾಮಗಳ 
_ N 1 ಸಂಖ್ಯೆ 
1 | ಹೊಸಕೋಟೆ 5 113 
2 | ದೇವನಹಳ್ಳಿ 5 114 
3 | ದೊಡ್ಡಬಳ್ಳಾಪುರ 5 296 
4 3 
ಚನ್ನಪಟ್ಟಣ 
ಒಟ್ಟಿ 
ಈ ಈ ಅಭಿಯಾನದಡಿ ಹದ್ಭುಖಸಿಗೆ "ಈ ಯೋಜನೆಯಡಿ ಆಯ್ದ ಗ್ರಾಮಗಳ ಬಹು ಮಾಲೀಕತ್ವದ 


ಖಾಸಗಿ/ಹಿಡುವಳಿ ಜಮೀನುಗಳನ್ನು ಅಳತೆ ಮಾಡಿ 
ಏಕಮಾಲೀಕತ್ವಕ್ಕೆ ಪರಿವರ್ತಿಸುವ ಉದ್ದೇಶದಿಂದ ನಗರ 
ಪ್ರದೇಶ ವಿಧಾನಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ 
174 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಾರಂಭಿಸಲಾಗಿದೆ. 
ಇದರಲ್ಲಿ ಸಾರ್ವಜನಿಕರಿಂದ ಹದ್ದುಬಸ್ತು ಅಳತೆಗಾಗಿ 
ಯಾವುದೇ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


ಇ) 


ಈ ಅಭಿಯಾನದಡಿ ದುರಸ್ತಿ 
ಮಾಡಲು ಬಂದಂತಹ ಅರ್ಜಿ 
ಗಳೆಷ್ಟು; ವಿಲೇವಾರಿಯಾದ ಅರ್ಜಿ 
ಗಳೆಷ್ಟು; ಬಾಕಿ ಉಳಿದಿರುವ ಅರ್ಜಿ 
ಗಳೆಷ್ಟು; (ತಾಲ್ಲೂಕುವಾರು! ಗ್ರಾಮ 
ವಾರು/ಪ್ರಕರಣವಾರು ವಿವರ 


"| ಒದಗಿಸುವುದು) 


ಈ) 


ಈ . ಅಭಿಯಾನದಡಿ. 11% 
ಕೋರಿಕೆಗೆ ಬಂದಂತಹ ಅರ್ಜಿ 
ಗಳೆಷ್ಟು; ವಿಲೇವಾರಿಯಾದ ಅರ್ಜಿ 
ಗಳೆಷ್ಟು; ಬಾಕಿ ಉಳಿದಿರುವ ಅರ್ಜಿ 
ಗಳೆಷ್ಟು; (ತಾಲ್ಲೂಕುವಾರು/ ಗ್ರಾಮ 
ವಾರು/ಪ್ರಕರಣವಾರು ವಿವರ 


|__| ಒದಗಿಸುವುದು) 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ | 
ಜಿಲ್ಲೆಗಳ ಪೋಡಿ ಮುಕ್ತ ಗ್ರಾಮ ಅಭಿಯಾನ 
ಅಭಿಯಾನದಡಿ ದುರಸ್ತಿ ಪಡಿಸಿದ ಮತ್ತು ಬಾಕಿಯಿರುವ 
ಅರ್ಜಿ(ಬ್ಲಾಕ್‌ಗಳ ವಿವರ 
ಜಿಲ್ಲೆ: ಬೆಂಗಳೊರು ಗಾಮಾಲತರ 
- 7 ದುರ 
ದುರಸ್ತಿ |ಸ್ರಿಗೆ 
ತರಡಿದ (ನಡ (ಈ 
೭ [A 
ಕ್ರ | ತಾಲ್ಲೂಕು ಒಟ್ಟು |ಒಟ್ಟು [ರುವ 
ಬ್ಲಾಕಗಳು | ಬಾಕ | ಒಟ್ಟು 
_ ಗಲ ಬಾಕ 
ಗಳು 
1 | ಹೊಸಕೊಟಿ 9105 9015 | 90 
2 | ದೇವನಹಳ್ಳಿ 17727 | 17519 | 208 
3 [ದೊಡ್ಡಬಳ್ಳಾಪುರ | 23164 | 23164 0 
4 | ನೆಲಮಂಗಲ 8472 8472 |- 0 
ಒಟ್ಟು 58468 | 58170 | 298 
"ಜಿಲ್ಲೆ: ರಾಮನಗರ 
7 ದುಕಸ್ಮ 
ಕ್ರ |ತಾಲ್ಲೂತು ಒಟ್ಟು ಒಟ್ಟು ಒಟ್ಟು 
ಬಾಸಗಳು | ಬಾಕಗಳು | ಬಾಕ 
ಗಳ 
1 | ರಾಮನಗರ 12067 12052 15 
2 | ಕನಕಪುರ 23268 23268 0 
3 | ಮಾಗಡಿ 17703 17450 253 
[4 | ಚನ್ನಪಟ್ಟಣ 21271 21094 177 
ಒಟ್ಟು, 74309 73864 445 
ಈ ಯೋಜನೆಯಡಿ ಆಯ್ದ ಗ್ರಾಮಗಳ ಬಹು ಮಾಲೀಕತ್ವದ 
ಖಾಸಗಿ/ಹಿಡುವಳಿ ಜಮೀನುಗಳನ್ನು ಅಳತೆ ಮಾಡಿ 
ಏಕಮಾಲೀಕತ್ಮಕೆ ಪರಿವರ್ತಿಸುವ ಉದ್ದೇಶದಿಂದ ನಗರ 
ಪ್ರದೇಶ ವಿಧಾನಸಭಾ ಕೇತುಗಳನ್ನು ಹೊರತುಪಡಿಸಿ ಉಳಿದ 
174 -ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಾರಂಭಿಸಲಾಗಿದೆ. 
ಇದರಲ್ಲಿ ಸಾರ್ವಜನಿಕರಿಂದ 11% ಅಳತೆಗಾಗಿ ಯಾವುದೇ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


ಸ೦ಖ್ಯೆ: ಕಂಇ 80 ಎಸ್‌ಎಸ್‌ಸಿ 2022 


ಲ್‌ 


Pp 
Ro 


ಕಂದಾಯ ಸಚಿವರು 


